ಸದನದಲ್ಲಿ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತಮೂರನೆಯ ಅಧಿವೇಶನ 
ಶುಶ್ರವಾರ, ದಿನಾಂ೦ಕ:29 ನೇ ಜನವರಿ, 2021 


ಬಿ.ಎಂ.ಟಿ.ಸಿ. ಬಸ್ಸುಗಳ ನಿಲ್ದಾಣ / ತಂಗುದಾಣಗಳ ಕುರಿತು 
ಶ್ರೀ ಪಿ. ಆರ್‌. ರಮೇಶ್‌( ನಾಮನಿರ್ದೇಶನ ಹೊಂದಿದವರು) - 
06 (28) ಉಪ ಮುಖ್ಯಮಂತಿಗಳು ಹಾಗೂ ಸಾರಿಗೆ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 


(ಅ) ಬೆಂಗಳೂರು ನಗರದಲ್ಲಿ ಸಂಚಾರ ನಡೆಸಲು ಯೋಗ್ಯವಿರುವ ಬಿ.ಎಂ.ಟಿ.ಸಿ. ಬಸ್ಸುಗಳ ಸಂಖ್ಯೆ ಎಷ್ಟು; (ವಿವರ 
ನೀಡುವುದು) 


(ಆ) ನಗರದಲ್ಲಿ ಬಸ್ಸುಗಳ ಸಂಚಾರಕ್ಕೆ ನಿಗದಿಪಡಿಸಿದ ರೂಟ್‌ (ಮಾರ್ಗಗಳ) ಸಂಖ್ಯೆ ಎಷ್ಟು; ಈ ಎಲ್ಲಾ 
ಮಾರ್ಗಗಳಲ್ಲಿ ಎಷ್ಟು ತಂಗುದಾಣಗಳಿವೆ; (ವಿವರ ನೀಡುವುದು) 


(ಇ) ಬಸ್ಸುಗಳ ವಾಹನ ಚಾಲಕರು ಬಸ್‌ ನಿಲ್ಮಾಣ/ತಂಗುದಾಣಗಳಲ್ಲಿ ಸರಿಯಾಗಿ ವಾಹನ ನಿಲುಗಡೆ ಮಾಡಿ ಇತರೆ 
ವಾಹನಗಳ ಸಂಚಾರಕ್ಕೆ ಅನುವು ಮಾಡುವ ಕುರಿತು ಯಾವುದಾದರೂ ಮಾನದಂಡಗಳನ್ನು 
ಅಮಸರಿಸಲಾಗುತ್ತಿದೆಯೇ; ಹಾಗೂ ಇದರ ಕುರಿತು ಚಾಲಕರಿಗೆ ಸೂಕ್ತ ತರಬೇತಿ ಬೀಡಲಾಗಿದೆಯೇ; (ವಿವರ 
ನೀಡುವುದು) 


(ಈ) ಬಿ.ಎಂ.ಟಿ.ಸಿ. ಬಸ್ಸುಗಳಲ್ಲಿ ಪ್ರಥಮ ಚಿಕಿತ್ಸಾ ಕಿಟ್‌ಗಳನ್ನು ಅಳವಡಿಸಲಾಗಿದೆಯೆೇ; (ವಿವರ ನೀಡುವುದು) 


(ಉ) ಬಸ್‌ ನಿಲ್ದಾಣಗಳಲ್ಲಿ /ತಂಗುದಾಣಗಳಲ್ಲಿ ಸಿಸಿಟಿವಿ ಕ್ಯಾಮರಗಳನ್ನು ಅಳವಡಿಸಲಾಗಿದೆಯೇ; ಮತ್ತು 
ಪ್ರಯಾಣಿಕರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ಇತರೆ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆಯೇ; 


(ಊ) ಬಸ್‌ಗಳಲ್ಲಿ ಪ್ರಯಾಣಿಕರು ಸಂಚಾರ ನಡೆಸುವಾಗ ಕೊರೋನ ವೈರಸ್‌ ಹರಡುವುದನ್ನು ತಪ್ಪಿಸಲು 
ಮುನ್ನೆಚ್ಚರಿಕೆ ಕಮವಾಗಿ ಯಾವುದಾದರೂ ಮಾನದಂಡಗಳನ್ನು ಅಳವಡಿಸಲಾಗಿದೆಯೇ ; (ವಿವರ ನೀಡುವುದು) 


(ಯ) ನಗರದಲ್ಲಿ ಎಷ್ಟು ಕಡೆ ಬಸ್‌-ಬೇಗಳ ನಿರ್ಮಾಣ ಮಾಡಲಾಗಿದೆ; ಮತ್ತು ಎಷ್ಟು ಕಡೆ ನಿರ್ಮಾಣ ಮಾಡಲು 
ಉದ್ದೇಶಿಸಲಾಗಿದೆ ; ಈ ಕುರಿತು ಬಿ.ಬಿ.ಎಂ.ಪಿ. ಜೊತೆಗೆ ಸಮನ್ವಯತೆ ಹೊಂದಲಾಗಿದೆಯೆೇ; (ವಿವರ ನೀಡುವುದು) 


(ಯಲೂ) ಕಳೆದ 5 ವರ್ಷಗಳಿಂದ ನಗರದಲ್ಲಿ ಸಂಚಾರ ನಡೆಸುವ ಬಿ.ಎಂ.ಟಿ.ಸಿ. ಬಸ್ಸುಗಳಲ್ಲಿ ಮತ್ತು ಎಲ್ಲಾ ರೀತಿಯ 
ಬಸ್ಸು ವನಿಲ್ಮಾಣ/ತಂಗುದಾಣಗಳಲ್ಲಿ ಜಾಹಿರಾತು ಪ್ರದರ್ಶನದಿಂದ ಮತ್ತು ಬಿ.ಎಂ.ಟಿ.ಸಿ. ಯ ಸ್ವತ್ತಿನಲ್ಲಿ 
ಖಾಸಗಿಯವರಿಗೆ ಬಾಡಿಗೆ ಹಾಗೂ ಇನ್ನಿತರೆ ಮೂಲಗಳಿಂದ ಬಂದಂತಹ ಒಟ್ಟಿ ಆದಾಯದ ವಿವರಗಳನ್ನು 
ನೀಡುವುದು ಹಾಗೂ ವಿವಿಧ ಖಾಸಗಿ ವ್ಯಕ್ತಿಗಳಿಂದ ಮತ್ತು ಸಂಸ್ಥೆಗಳಿಂದ ಮಾಹೆಯಾನ ಪಡೆಯುವ ಬಾಡಿಗೆ 
ಎಷ್ಟು? (ಸಂಪೂರ್ಣ ವಿವರ ನೀಡುವುದು) 


